


CPMG/ KA/ BG-GPO/13/2003-2005 § | ವಿಶ್ವಮಾನವ ವರ್ಷ 











9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ | ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೯, ೨೦೦೪ (ಮಾರ್ಗಶಿರ ೧೮, ಶಕ ವರ್ಷ ೧೯೨೬) | ಸಂಚಿಕೆ ೪೯ 








ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಹರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಕ ಶಾಸನಬದ್ದ ನಿಯಮಗಳು ಮತ್ತು 
ರಾಜ್ಕಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 29 ಕೃರಾಗೋ 2003, ಬೆಂಗಳೂರು, ದಿನಾಂಕ: 17ನೇ ನವೆಂಬರ್‌, 2004 
ಗೊಬ್ಬರ (ನಿಯಂತ್ರಣ ಆದೇಶ 1985ರ ಕಾಲಂ 38ರ ಉಪ ಕಾಲಂ (5) ಅನ್ವಯ ಪ್ರದತ್ತವಾಗುವ ಅಧಿಕಾರವನ್ನು ಚಲಾಯಿಸಿ ಮತ್ತು 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕೃತೋಇ 50 ಕೃರಾಗೋ 2000 ದಿನಾಂಕ: 09.03.2001ನ್ನು ರದ್ದುಪಡಿಸಿ ಈ ಕೆಳಗಿನಂತೆ ರಾಜ್ಯ ರಸಗೊಬ್ಬರ 
ಸಮಿತಿಯನ್ನು ತಕ್ಷಣವೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ ರಚಿಸಲಾಗಿದೆ. 


1. ಕೃಷಿ ನಿರ್ದೇಶಕರು, ಬೆಂಗಳೂರು ಅಧ್ಯಕ್ಷರು 

2... ಸಂಶೋಧನಾ ನಿರ್ದೇಶಕರು, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಶ್ವವಿದ್ಯಾನಿಲಯ, ಸದಸ್ಯರು 
ಬೆಂಗಳೂರು. 

3... ಜೋನಲ್‌ ಮ್ಯಾನೇಜರ್‌, ಕ್ರಿಬ್ಯೋ, ಬೆಂಗಳೂರು. ಸದಸ್ಯರು 

4. ಮುಖ್ಯಸ್ಥರು, ರಾಲೀಸ್‌ ರೀಸರ್ಚ್‌ ಸ್ಟೇಷನ್‌, ಬೆಂಗಳೂರು. ಸದಸ್ಯರು 

5. ಅಪರ ಕೃಷಿ ನಿರ್ದೇಶಕರು (ಸಾವಯವ ಕೃಷಿ) ಸದಸ್ಯ ಕಾರ್ಯದರ್ಶಿ 


(ಈ ಸಮಿತಿಯ ಕಾಲಾವಧಿಯ 3 ವರ್ಷಗಳಾಗಿರುತ್ತದೆ) 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಕುಮಾರ್‌ 
ಪಿ.ಆರ್‌. 676 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 122 ಹೆಚ್‌ಎಸ್‌ಹೆಚ್‌ 2004, (ಭಾಗ-2) ಬೆಂಗಳೂರು, ದಿನಾಂಕ: 10ನೇ ನವೆಂಬರ್‌, 2004 

ವಿಶೇಷ ಆಯ್ಕೆ ಸಮಿತಿಯು ದಿನಾಂಕಃ 12.12.2003 ರಂದು ಹೊರಡಿಸಿದ ಅಧಿಸೂಚನೆ ಸಂಖ್ಯೆ: ಡಿಆರ್‌ಸಿ/ 42(1) /2003-04ರ 
ಪಟ್ಟಿಯಲ್ಲಿ ಆಯ್ಕೆಯಾದ ಪದವೀಧರ ವೈದ್ಯರನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆಯಲ್ಲಿ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಯಾಗಿ 
ರೂ.7400-200-8800-260-10880-320-13120 ಗಳ ವೇತನ ಶ್ರೇಣಿಯಲ್ಲಿ ಎರಡು ವರ್ಷಗಳ ಖಾಯಂ ಪೂರ್ವ ಸೇವಾವಧಿಯ ಮೇರೆಗೆ 
ಹಂಗಾಮಿಯಾಗಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡ ಷರತುಗಳಿಗೆ ಒಳಪಟ್ಟು ಈ ಅಧಿಸೂಚನೆಗೆ 
ಲಗತ್ತಿಸಿದ ಅನುಬಂಧದಲ್ಲಿ ಸೂಚಿಸಿರುವಂತೆ ನೇಮಿಸಲಾಗಿದೆ. 


(೪೯೭) 


೪೯೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೯, ೨೦೦೪ ಭಾಗ - ೪ಎ 





1. ಈ ಉದ್ಯೋಗ ನೀಡಿಕೆಯು ಅಭ್ಯರ್ಥಿಯ ವೈದ್ಯಕೀಯ ದೃಢತೆ ಪ್ರಮಾಣ ಪತ್ರ, ಪೂರ್ವಾಪರ ನಡವಳಿಕೆ ಬಗ್ಗೆ ಪೊಲೀಸು ವರದಿ ಮತ್ತು ಜಾತಿ 
ಹಾಗೂ ಆದಾಯ ಸಿಂಧುತ್ವ ಪ್ರಮಾಣ ಪತ್ರ ತನಿಖೆಗೆ ಒಳಪಟ್ಟಿರುತದೆ. 

2, ನೇಮಕಾತಿ ಹೊಂದಿದ ಅಭ್ಯರ್ಥಿಯು ಎರಡು ವರ್ಷಗಳ ಕಾಲ ಖಾಯಂ ಪೂರ್ವ ಸೇವಾವಧಿಯಲ್ಲಿ ಹುದ್ದೆಗೆ ನಿಗದಿಪಡಿಸಲಾಗಿರುವ ಇಲಾಖಾ 
ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು. 

3. ಈ ಅಧಿಸೂಚನೆ ತಲುಪಿದ ತಕ್ಷಣ ಅಥವಾ ಈ ಅಧಿಸೂಚನೆಯನ್ನು ನೊಂದಣಿ ಅಂಚೆಯಲ್ಲಿ ಕಳುಹಿಸಿದ ದಿನಾಂಕದಿಂದ 15 ದಿನಗಳೊಳಗಾಗಿ 
ಅಭ್ಯರ್ಥಿಯು ನೇಮಕಾತಿ ಮಾಡಿರುವ ಸ್ಥಳದಲ್ಲಿ ಕರ್ತವ್ಯಕ್ಕೆ ಹಾಜರಾಗಬೇಕು. ಹಾಜರಾಗದಿದ್ದಲ್ಲಿ ನೇಮಕಾತಿಯು ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ 
ನೇಮಕಾತಿ) ನಿಯಮಗಳು 1977 ರ ನಿಯಮ 18 (3) ರನ್ವಯ ಯಾವುದೇ ಸೂಚನೆ ಇಲ್ಲದೆ ರದ್ದಾಗುವುದು. 

4. ಅಭ್ಯರ್ಥಿಯು ಕೆಲಸಕ್ಕೆ ಹಾಜರಾಗುವಾಗ ಎಲ್ಲಾ ಮೂಲ ದಾಖಲೆಗಳನ್ನು ಅಂದರೆ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹುದ್ದೆಗೆ ಗೊತ್ತುಪಡಿಸಿರುವ 
ವಿದ್ಯಾರ್ಹತೆಯ ಪ್ರಮಾಣ ಪತ್ರ, ಜನ್ಮ ದಿನಾಂಕದ ದಾಖಲೆ ಇತ್ಯಾದಿಗಳನ್ನು ಆಯಾ ಜಿಲ್ಲೆಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿ : ಜಿಲ್ಲಾ 
ಸರ್ಜನ್‌ಗಳ ಮುಂದೆ ಹಾಜರುಪಡಿಸಿ, ಅವರಿಂದ ಚಲನಾದೇಶವನ್ನು ಪಡೆದು ನೇಮಿಸಿರುವ ಸ್ಥಳದಲ್ಲಿ ಕೆಲಸಕ್ಕೆ ಹಾಜರಾಗತಕ್ಕದ್ದು 

5. ಅಭ್ಯರ್ಥಿಯು ಇಬ್ಬರು ಗೌರವಾನ್ವಿತ ವ್ಯಕಿಗಳಿಂದ ನಡವಳಿಕೆ ಪ್ರಮಾಣ ಪತ್ರವನ್ನು ಪಡೆದು ಕೆಲಸಕ್ಕೆ ಹಾಜರಾಗುವ ಸಮಯದಲ್ಲಿ ಹಾಜರು 
ಪಡಿಸಬೇಕು. 

6. ಸ್ನಾತಕೋತ್ತರ ವ್ಯಾಸಂಗ ಮಾಡುತಿರುವ ಅಭ್ಯರ್ಥಿಗಳಿಗೆ ಸ್ನಾತಕೋತ್ತರ ವ್ಯಾಸಂಗವನ್ನು ಮುಂದುವರಿಸಲು ಅವಕಾಶವಿರುವುದಿಲ್ಲ. 

ಅಭ್ಯರ್ಥಿಯ ಜೇಷ್ಠತೆಯು ವಿಶೇಷ ಆಯ್ಕೆ ಸಮಿತಿಯು ನೀಡಿರುವ ಆಯ್ಕೆ ಪಟ್ಟಿಯ ಕ್ರಮಾಂಕದಂತೆ ಇರುತ್ತದೆ. 

ನೇಮಕಾತಿ ಮಾಡಿರುವ ಸ್ಥಳದ ಮಾರ್ಪಾಡಿಗಾಗಿ ಅಥವಾ ರದ್ದತಿಗಾಗಿ ಯಾವುದೇ ಮನವಿಗಳನ್ನು ಯಾವುದೇ ಕಾರಣಕ್ಕಾಗಲೀ 
ಪುರಸ್ಕರಿಸಲಾಗುವುದಿಲ್ಲ. 

ನೇಮಕಾತಿ ಮಾಡಿರುವ ಸ್ಥಳದಲ್ಲಿ ಯಾವುದೇ ಕಾರಣಕ್ಕಾಗಲೀ ಹುದ್ದೆ ಖಾಲಿ ಇಲ್ಲದಿದ್ದ ಪಕ್ಷದಲ್ಲಿ ಸದರಿ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿರುವ 
ಜಿಲ್ಲೆಯ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಅಧಿಕಾರಿಯವರೊಂದಿಗೆ 
ಸಮಾಲೋಚಿಸಿ, ಆ ಜಿಲ್ಲೆಯಲ್ಲಿಯೇ ಖಾಲಿ ಇರುವ ಸಾಮನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹುದ್ದೆಗೆ ಬದಲಿ ನೇಮಕಾತಿ ಆದೇಶ ನೀಡಲು ಅಧಿಕಾರ ನೀಡಲಾಗಿದೆ. 
ಇಂತಹ ಪ್ರಕರಣಗಳಲ್ಲಿ ಕೈಗೊಂಡ ಕ್ರಮದ ಕುರಿತು ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಸರ್ಕಾರಕ್ಕೆ ವರದಿ ಸಲ್ಲಿಸತಕ್ಕದ್ದು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಎಸ್‌. ಜಗದೀಶಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಆಕುಕ 122 ಹೆಚ್‌ಎಸ್‌ಹೆಚ್‌ 2004 (ಭಾಗ-2) ದಿನಾಂಕ: 10.11.2004ಕ್ಕೆ ಅನುಬಂಧ 























ಕ್ರ ಅಭ್ಯರ್ಥಿಯ ಹೆಸರು ಮೀಸಲಾತಿ ಹುಟ್ಟಿದ ದಿನಾಂಕ ನೇಮಕಾತಿ ಮಾಡಲು ಉದ್ದೇಶಿಸಿರುವ 

ಸಂ ಮತ್ತು ವಿಳಾಸ ವರ್ಗ ಸ್ಥಳ 

1 ಡಾಃ ನೌಷಾದ್‌ ಅಹ್ಮದ್‌ ಪೀರ್‌ಧನ್‌ ಸಾ.ವ 15-11-1974 ಪ್ರಾ.ಆ.ಕೇಂದ್ರ, ಗುಡಿಕೋಟೆ 
336, 1 ನೇ ಮಹಡಿ, ಎಲ್‌ಐಜಿ ಹೆಚ್‌.ಬಿ.ಹಳ್ಳಿ ತಾಲ್ಲೂಕು 
1 ನೇ ಹಂತ, 6 ನೇ ಮುಖ್ಯರಸ್ತೆ ಬಳ್ಳಾರಿ ಜಿಲ್ಲೆ. 
ಕೆಹೆಚ್‌ಬಿ ಕಾಲೋನಿ, ಬಸವೇಶ್ವರ ನಗರ ಅಂಚೆ, 
ಬೆಂಗಳೂರು-79 

2. ಡಾಃ ಪ್ರಕಾಶ್‌ ಬಾಬಾಲಿಚೆ ಸಾ.ವ 21-07-1975 ಪ್ರಾ.ಆ.ಕೇಂದ್ರ, ಸಾಲೇಬೀರನಹಳ್ಳಿ 
397/1 ಮಾರುತಿ ಗಲ್ಲಿ, ಚಿಂಚೋಳಿ ತಾಲ್ಲೂಕು 
ಅಂಚೆಃ ಯೆಲ್ಲೂರು, ಗುಲ್ಬರ್ಗಾ ಜಿಲ್ಲೆ 
ಬೆಳಗಾಂ ತಾಲ್ಲೂಕು:ಜಿಲ್ಲೆ-591146 

3. ಡಾ ಉಮಾಕಾಂತ್‌ ಅಡಿಗ ಸಾ.ವ 11-05-1975 ಪ್ರಾ.ಆ.ಕೇಂದ್ರ, 
908, 2 ನೇ ಎ.ಅಡರಸ್ಥೆ ಸಾಗರ್‌ 
3 ನೇ ಎ. ಮುಖ್ಯರಸ್ತೆ ಹೊಸಕೆರೆ ಹಳ್ಳಿ, ಬನಶಂಕರಿ ಶಹಾಪೂರ್‌ ತಾಃ 
ಮೂರನೇ ಹಂತ, ಬೆಂಗಳೂರು-85 ಗುಲ್ಬರ್ಗಾ ಅಲ್ಲೆ 

4. ಡಾಃ ವಿದ್ಯಾಸಾಗರ್‌ ಆರ್‌. ಸಾ.ವ 15-08-1975 ಜಿಲ್ಲಾ ಆಸ್ಪತ್ರೆ 
53, " ವಿದ್ಯಾನಿಕೇತನ್‌ ' ಕೆಹೆಚ್‌ಬಿ ಕಾಲೋನಿ, 1 ಚಾಮರಾಜನಗರ 
ನೇ ಹಂತ, 3 ನೇ ಮುಖ್ಯರಸ್ತೆ ಮಾಗಡಿ ರಸ್ತೆ 
ಬೆಂಗಳೂರು-79 

5. ಡಾಃ ಭಾರತಿ ಕೆ.ವಿ. ಸಾವ 09-11-1972 ಸ.ಆ.ಕೇಂದ್ರ, ಬಟ್ಟಹಳ್ಳಿ, 
ನಂ:15, 4 ನೇ ಮಾಡೆಲ್‌ ಹೌಸ್‌ ಸ್ಟ್ರೀಟ್‌, ಚಿಂತಾಮಣಿ ತಾಃ 
ಬಸವನಗುಡಿ, ಬೆಂಗಳೂರು-4 ಕೋಲಾರ ಜಿಲ್ಲೆ 

6. ಡಾಃ ಗೋಪಿನಾಥ್‌ ಹೆಚ್‌.ವಿ. ಸಾವ 14-05-1967 ಸ.ಆ.ಕೇಂದ್ರ, ಕಾಳಗಿ 
497, 1 ನೇ ಮಹಡಿ, 20 ನೇ ಅಡ್ಡರಸ್ತೆ 1 ನೇ ಚಿತ್ತಾಪುರ ತಾಲ್ಲೂಕು 
ವಿಭಾಗ, ಆರ್‌.ಟಿ.ನಗರ, ಬೆಂಗಳೂರು-32 ಗುಲ್ಬರ್ಗಾ ಜಿಲ್ಲೆ. 










































































ಭಾಗ - ೪ಎ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೯, ೨೦೦೪ ೪೯೯ 
ಕ್ರ ಅಭ್ಯರ್ಥಿಯ ಹೆಸರು ಮೀಸಲಾತಿ ಹುಟ್ಟಿದ ದಿನಾಂಕ ನೇಮಕಾತಿ ಮಾಡಲು ಉದ್ದೇಶಿಸಿರುವ 
ಸಂ ಮತ್ತು ವಿಳಾಸ ವರ್ಗ ಸ್ಥಳ 
7 ಡಾಃ ಶೀಲಾ ಟಿ.ಎಸ್‌. ಸಾವ 18-05-1975 ಪ್ರಾ.ಆ.ಕೇಂದ್ರ, | 

2191, 5 ನೇ ಮುಖ್ಯ ರಸ್ತೆ ರಾಂಪುರ 
ಆರ್‌.ಪಿ.ಸಿ. ಬಡಾವಣೆ, ಚಿತ್ರದುರ್ಗ ಜಿಲ್ಲೆ 
ವಿಜಯನಗರ 2 ನೇ ಹಂತ, ಬೆಂಗಳೂರು-40 

8. ಡಾಃ ಅಡಿವೆಪ್ಪ ಹೊಸಂಗಡಿ ಸಾವ 31-03-1973 ಸ.ಆ.ಕೇಂದ್ರ, 

172, ಇಡಬ್ಲ್ಯುಎಸ್‌, ಮಂಜುನಾಥ ನಗರ, ಗಡಿಕೇಶ್ವರ 
ಗೋಕುಲ ರಸ್ತೆ ಹುಬ್ಬಳ್ಳಿ, ಚಿಂಚೋಳಿ ತಾಲ್ಲೂಕು 
ಧಾರವಾಡ ಜಿಲ್ಲೆ-580030 ಗುಲ್ಬಗಾನ ಜಲ್ಲೆ 

9. | ಡಾ: ಕುಮಾರ್‌ ಹೆಚ್‌.ಸಿ. ಸಾ.ವ 05-01-1972 ಸಾರ್ವಜನಿಕ ಆಸ್ಪತ್ರೆ 
2, 1 ನೇ ಅಡ್ಡರಸ್ತೆ ಅಫ್ಜಲ್‌ಪುರ 
ವಸಂತನಗರ ಪಶ್ಚಿಮ ಬೆಂಗಳೂರು-52 RE, 

10. ಡಾಃ ನವೀನ್‌ ಕುಮಾರ್‌ ಬಿ. ಸಾವ 22-12-1973 ಪ್ರಾಆಕೇಂದ್ರ, 
ಕೇರಾಫ್‌: ಆರ್‌.ಮಂಜುಳಾ ಉಡಚಣ 
443, ನಾಗಾ ಲಾಡ್ಜ್‌ ಎದುರು, ಅಫ್ಜಲ್‌ಪುರ ತಾಲ್ಲೂಕು 
ಹಳೇಸಂತೆ ಪೇಟೆ, ಮೈಸೂರು-24 RYE ಚಿಕ್ಕ 

11. ಡಾಃ ವಾಣಿ ಬಿ.ಆರ್‌. ಸಾ.ವ 24-06-1968 ಪ್ರಾ.ಆ.ಕೇಂದ್ರ, 

918, 5 ನೇ ವಿಭಾಗ, 18 ನೇ ಎ. ಮುಖ್ಯರಸ್ತೆ ಕೊಂಡಜ್ಜಿ 
ರಾಜಾಜಿನಗರ, ಬೆಂಗಳೂರು-10 ಸು ಸು. 

12. ಡಾಃ ರಾಘವೇಂದ್ರ ಕಾರಂತ್‌ ಸಾ.ವ 18-04-1972 ಪ್ರಾ.ಆ.ಕೇಂದ್ರ, ಹಿರೇಗೋಟ್ಕಾಳ್‌ 
653, 1 ನೇ ಮುಖ್ಯ ರಸ್ತೆ ರಾಯಚೂರು ಜಿಲ್ಲೆ 
2ನೇ ಹಂತ, ರಾಜಾಜಿನಗರ, ಬೆಂಗಳೂರು-10 

13. ಡಾಃ ರಾಜಲಕ್ಷ್ಮಿ ಎನ್‌. ಸಾ.ವ 27-07-1974 ಪ್ರಾ.ಆ.ಕೇಂದ್ರ, ಮುದ್ದೇನಹಳ್ಳಿ 
998, 2 ನೇ ಮುಖ್ಯರಸ್ತೆ 4 ನೇ ಅಡರಸ್ಥೆ ಬೆಂಗಳೂರು ಗ್ರಾ. ಜಿಲ್ಲೆ 
ವಿಜಯನಗರ ಬಡಾವಣೆ, ಬೆಂಗಳೂರು-40 

14. ಡಾಃ ಸುಧಾ ಶ್ರೀನಿವಾಸ್‌ ಸಾ.ವ 04-06-1964 ಸ.ಆ.ಕೇಂದ್ರ, 

158, ನಾರಾಯಣಶಾಸ್ತ್ರಿ ರಸ್ತೆ ಶನಿವಾರ ಸಂತೆ, ಸೋಮವಾರಪೇಟೆ 
ಕೆ.ಆರ್‌.ಮೊಹಲ್ಲಾ ಮೈಸೂರು-24. ಕಾಕೊಡಗು ಜಳ್ಳು 

15. | ಡಾಃ ಪುಷ್ಪ ವಿ.ಹೆಚ್‌. ಸಾ.ವ 17-05-1975 ಜಿಲ್ಲಾ ಆಸ್ಪತ್ರೆ 
ನಂಃ6 ಕೆ.ಲಿಂಗಯ್ಯ ಕಾಲೋನಿ ಚಾಮರಾಜನಗರ 
ಥಿಯೋಬಾಲ್ಡ್‌ ರಸ್ತೆ ನಜರಾಬಾದ್‌ 
ಮೈಸೂರು-570010 

16. ಡಾಃ ವಿದ್ಕುಲ್ಲತಾ ವಿ. ಶೆಟ್ಟಿ ಸಾ.ವ 26-01-1973 ಪ್ರಾ.ಆ.ಕೇಂದ್ರ, ಮಲೆಮಹದೇಶ್ವರ 
91, 10 ನೇ ಅಡರಸ್ತೆ ತೆಂಗಿನಮರದ ಬೀದಿ, ಬೆಟ್ಟ , ಕೊಳ್ಳೇಗಾಲ ತಾಲ್ಲೂಕು, 
ಮಲ್ಲೇಶ್ವರ, ಬೆಂಗಳೂರು-೨3 ಚಾಮರಾಜಗರ, ಜಲ; 

17. ಡಾಃ ಭಾರತೀದೇವಿ ಸಾ.ವ 01-04-1967 ಪ್ರಾಆಕೇಂದ್ರ, ನಲತ್‌ವಾಡ 
ಗಂಡಃ ಡಾ ಎಸ್‌.ಎಸ್‌.ಚಂದ್ರಕಾಂತ್‌ ಮುದ್ದೇಬಿಹಾಳ ತಾಲ್ಲೂಕು 
ಅಮೃತ್‌ ಕ್ಲಿನಿಕ್‌, ಸವಳಂಗ ರಸ್ತೆ ಶಿವಮೊಗ್ಗ ಬಿಜಾಪುರ ಜಿಲ್ಲೆ 

18. ಡಾಃ ರಶ್ಮಿ ಹೊಸಮನಿ ಸಾ.ವ 14-09-1972 ಪ್ರಾ.ಆ.ಕೇಂದ್ರ, ಅಲಮೇಲ 
1-4-89/33, ಐ.ಬಿ.ಕಾಲೋನಿ ಹಿಂಭಾಗ, ಬಸವನಬಾಗೇವಾಡಿ ತಾಲ್ಲೂಕು 
ರಾಯಚೂರು-584101 ಜಾರ ಜು. 

19. | ಡಾಃ ವೇದಪ್ರಕಾಶ್‌ 16-10-1973 ಜಿಲ್ಲಾ ಆಸ್ಪತ್ರೆ, 

412, 14ನೇ ಮುಖ್ಯ ರಸ್ತೆ 3ನೇ ಹಂತ, ಇ ಚಾಮರಾಜನಗರ 
1ನೇ ವಿಭಾಗ, ಬಸವೇಶ್ವರ ನಗರ, ತ 
ಬೆಂಗಳೂರು-79 

20. | ಡಾ ಗಿರೀಶ್‌ ಆರ್‌. 07-07-1969 ಜಿಲ್ಲಾ ಆಸ್ಪತ್ರೆ, 
686, 17ನೇ ಇ. ಅಡರಸ್ತೆ ಎಸ್‌ಸಿ ಚಾಮರಾಜನಗರ 
2 ನೇ ಹಂತ, ಇಂದಿರಾನಗರ, ಬೆಂಗಳೂರು-368 

9]; ಡಾಃ ಯೋಗೇಶ್‌ ಪ್ರಭು ಹೆಚ್‌.ಎಸ್‌. 22-04-1973 ಸಾರ್ವಜನಿಕ ಆಸ್ಪತ್ರೆ, 
ನಂಃ 28, 3ನೇ ಅಡ್ಡರಸ್ತೆ ನಿಲ್ಬರ್ಗಾ, 

ಎಸ್‌ಸಿ ಕೊಪ್ಪಳ ಜಿಲ್ಲೆ 








2ನೇ ಹಂತ, 1ನೇ ಫೇಸ್‌, 
ಚಂದ್ರಾ ಬಡಾವಣೆ, ವಿಜಯನಗರ, ಬೆಂಗಳೂರು-40 

















೫೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೯, ೨೦೦೪ ಭಾಗ - ೪ಎ 





















































ಕ್ರ ಅಭ್ಯರ್ಥಿಯ ಹೆಸರು ಮೀಸಲಾತಿ ಹುಟ್ಟಿದ ದಿನಾಂಕ ನೇಮಕಾತಿ ಮಾಡಲು ಉದ್ದೇಶಿಸಿರುವ 
ಸಂ ಮತ್ತು ವಿಳಾಸ ವರ್ಗ ಸ್ಥಳ 
22. ಡಾಃ ಬಸವರಾಜ ಪಿ. ಪ್ರಾ.ಆ.ಕೇಂದ್ರ, ಯಾಪಲದಿನ್ನಿ, 
ಕೇರಾಫ್‌: ಹೆಚ್‌.ಕೆ.ಪಾಪಣ್ಣ ಫಾ ರಾಯಚೂರು ಜಿಲ್ಲೆ 
ಮಾರುತಿ ನಿಲಯ, ಕಾಮಾಕ್ಸಿಪಾಳ್ಯ ಬಸವೇಶ್ವರ ನಗರ 
ಅಂಚೆ, ಬೆಂಗಳೂರು-79 
23. ಡಾಃ ನೇತ್ರಾವತಿ ಎನ್‌. ಸಿರ್ಸಿಕರ್‌ 31-08-1968 ಪ್ರಾ.ಆ.ಕೇಂದ್ರ, 
ತಂದೆಃ ಎಂ.ಎಸ್‌.ಸಿರ್ಸಿಕರ್‌ ಉಳವಿ 
ಕೆಎಸ್‌ಆರ್‌ಟಿಸಿ ಡಿಪೋ ಎದುರು, ಸಿ-| ಹಳಿಯಾಳ ತಾಲ್ಲೂಕು 
ಹುಬ್ಬಳ್ಳಿ ರಸ್ತೆ ಸಿರ್ಸಿ, ಉತರ ಕನ್ನಡ ಜಿಲ್ಲೆ 
ಉತರ ಕನ್ನಡ ಜಿಲ್ಲೆ-581402 
24. | ಡಾಃ ಜಯರಾಂ ಪಿ.ಹೆಚ್‌. 15-06-1971 ಪ್ರಾ.ಆ.ಕೇಂದ್ರ, ಮಾಕಾಪುರ 
ತಂದೆಃ ಎಸ್‌.ಹನುಮಂತಪ್ಪ En ಲಿಂಗಸೂಗೂರು ತಾಲ್ಲೂಕು 
ವಿ.ಪಾಳ್ಕ ಅಂಚೆ, ps ರಾಯಚೂರು ಜಿಲ್ಲೆ 
ಚಿತ್ರದುರ್ಗ ತಾ : ಜಿಲ್ಲೆ-577520 
25. | ಡಾಃ ಪದ್ಮಾವತಿ ಎಂ. 18-12-1972 ಪ್ರಾಆಕೇಂದ್ರ, ಮುದ್ದೇನಹಳ್ಳಿ 
ತಂದೆಃ ಮುನಿಯಪ್ಪ ಎಂ. ಸನ್ನ ಮಧುಗಿರಿ ತಾಲ್ಲೂಕು, 
432, 2ನೇ ಸಿ.ಮುಖ್ಯರಸ್ತೆ ಬ ತುಮಕೂರು ಜಿಲ್ಲೆ 
ಎಂಇಎಸ್‌ ರಸ್ತೆ ಮುತ್ಯಾಲನಗರ, ಬೆಂಗಳೂರು-54 
26. ಡಾಃ ಪದ್ಮಾವತಿ ಕೆ. 25-07-1971 ಪ್ರಾಆಕೇಂದ್ರ, ಕನ್ನಸಂದ್ರ 
538, 16ನೇ ಅಡ್ಡರಸ್ತೆ 2ನೇ ಹಂತ, ಎಸ್‌ಸಿ ಕೋಲಾರ ಜಿಲ್ಲೆ 
ಇಂದಿರಾನಗರ, ಬೆಂಗಳೂರು-368 
27. | ಡಾಃ ವರಲಕ್ಷ್ಮಿ ಕೆ.ಎ. 10-02-1971 ಪ್ರಾ.ಆ.ಕೇಂದ್ರ, ತುರುವನೂರು 
ಕೇರಾಫ್‌ಃ ತಿಪ್ಪೇಸ್ವಾಮಿ ಚಿತ್ರದುರ್ಗ ಜಿಲ್ಲೆ 
2/289, ಕುರುಬರ ವೀದಿ, a-ll (ಎ) 
ಮುತ್ಕಾಲಮ್ಮ ದೇವಸ್ಥಾನದ ಹತ್ತಿರ 
ತುಮಕೂರು-561202 
28. |ಡಾಃ ಲತಾ ದೇವಿ ಹೆಚ್‌.ಜಿ. 10-07-1970 ಪ್ರಾಆಘಟಕ, ಮೆಣಸಿ 
ತಂದೆಃ ಗೋವಿಂದಪ್ಪ ಹೆಚ್‌.ಟಿ. al (ಎ) ಭಟ್ಕಳ ತಾಲ್ಲೂಕು 
ವಿನಾಯಕ ಬಡಾವಣೆ, ಹೊಸದುರ್ಗ ಉತರ ಕನ್ನಡ ಜಿಲ್ಲೆ 
ಚಿತ್ರದುರ್ಗ-577527 
29. | ಡಾಃ ಹೇಮ ಎಂ. 21-02-1964 ಸಾರ್ವಜನಿಕ ಆಸ್ಪತ್ರೆ 
ಪ್ರಾಅಕೇಂದ್ರ, ಕುದೂರು ಹೋಬಳಿ, ಸಿ| (ಎ) ಚಿಕ್ಕನಾಯಕನಹಳ್ಳಿ 
ಮಾಗಡಿ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ತುಮಕೂರು ಜಿಲ್ಲೆ 
ಜಿಲ್ಲೆ-561101 
ಸಿ.ಎಸ್‌. ಜಗದೀಶಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.670 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಆಕುಕ 939 ಹೆಚ್‌ಎಸ್‌ಹೆಚ್‌ 2003, ಬೆಂಗಳೂರು, ದಿನಾಂಕ: 10ನೇ ನವೆಂಬರ್‌, 2004 
ವಿಶೇಷ ಆಯ್ಕೆ ಸಮಿತಿಯು ದಿನಾಂಕ:18.05.2004 ರಂದು ಹೊರಡಿಸಿದ ಅಧಿಸೂಚನೆ ಸಂಖ್ಯೆ: ಡಿಆರ್‌ಸಿ/19/2003-04ರ ಪಟ್ಟಿಯಲ್ಲಿ 
ಆಯ್ಕೆಯಾದ ಪದವೀಧರ ವೈದ್ಯರನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಯಾಗಿ 
ರೂ.7400-200-8800-260-10880-320-13120 ಗಳ ವೇತನ ಶ್ರೇಣಿಯಲ್ಲಿ ಎರಡು ವರ್ಷಗಳ ಖಾಯಂ ಪೂರ್ವ ಸೇವಾವಧಿಯ 
ಮೇರೆಗೆ ಹಂಗಾಮಿಯಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಈ 
ಅಧಿಸೂಚನೆಗೆ ಲಗತ್ತಿಸಿದ ಅನುಬಂಧದಲ್ಲಿ ಸೂಚಿಸಿರುವಂತೆ ನೇಮಿಸಲಾಗಿದೆ. 

1. ಈ ಉದ್ಯೋಗ ನೀಡಿಕೆಯು ಅಭ್ಯರ್ಥಿಯ ವೈದ್ಯಕೀಯ ದೃಢತೆ ಪ್ರಮಾಣ ಪತ್ರ, ಪೂರ್ವಾಪರ ನಡವಳಿಕೆ ಬಗ್ಗೆ ಪೊಲೀಸು ವರದಿ 
ಮತ್ತು ಜಾತಿ ಹಾಗೂ ಆದಾಯ ಸಿಂಧುತ್ವ ಪ್ರಮಾಣ ಪತ್ರ ತನಿಖೆಗೆ ಒಳಪಟ್ಟಿರುತ್ತದೆ. 

2. ನೇಮಕಾತಿ ಹೊಂದಿದ ಅಭ್ಯರ್ಥಿಯು ಎರಡು ವರ್ಷಗಳ ಕಾಲ ಖಾಯಂ ಪೂರ್ವ ಸೇವಾವಧಿಯಲ್ಲಿ ಹುದ್ದೆಗೆ 
ನಿಗದಿಪಡಿಸಲಾಗಿರುವ ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು. 

3. ಈ ಅಧಿಸೂಚನೆ ತಲುಪಿದ ತಕ್ಷಣ ಅಥವಾ ಈ ಅಧಿಸೂಚನೆಯನ್ನು ನೊಂದಣಿ ಅಂಚೆಯಲ್ಲಿ ಕಳುಹಿಸಿದ ದಿನಾಂಕದಿಂದ 15 
ದಿನಗಳೊಳಗಾಗಿ ಅಭ್ಯರ್ಥಿಯು ನೇಮಕಾತಿ ಮಾಡಿರುವ ಸ್ಥಳದಲ್ಲಿ ಕರ್ತವ್ಯಕ್ಕೆ ಹಾಜರಾಗಬೇಕು. ಹಾಜರಾಗದಿದ್ದಲ್ಲಿ ನೇಮಕಾತಿಯು 
ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 18(3)ರನ್ವಯ ಯಾವುದೇ ಸೂಚನೆ ಇಲ್ಲದೆ 
ರದ್ದಾಗುವುದು. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೯, ೨೦೦೪ ೫೦೧ 





4. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವಾಗ ಎಲ್ಲಾ ಮೂಲ ದಾಖಲೆಗಳನ್ನು ಅಂದರೆ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹುದ್ದೆಗೆ 
ಗೊತ್ತುಪಡಿಸಿರುವ ವಿದ್ಯಾರ್ಹತೆಯ ಪ್ರಮಾಣ ಪತ್ರ, ಜನ್ಮ ದಿನಾಂಕದ ದಾಖಲೆ ಇತ್ಯಾದಿಗಳನ್ನು ಆಯಾ ಜಿಲ್ಲೆಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ 
ಅಧಿಕಾರಿ: ಜಿಲ್ಲಾ ಸರ್ಜನ್‌ಗಳ ಮುಂದೆ ಹಾಜರುಪಡಿಸಿ, ಅವರಿಂದ ಚಲನಾದೇಶವನ್ನು ಪಡೆದು ನೇಮಿಸಿರುವ ಸ್ಥಳದಲ್ಲಿ ಕೆಲಸಕ್ಕೆ ಹಾಜರಾಗತಕ್ಕದ್ದು. 

5. ಕ್ರಮ ಸಂಖ್ಯೆ: 2,9,11,12,13,14,17,19,20,21,24,25,29,30,31,32,33,34,35,36,37,38,42 ಹಾಗೂ 44ರಲ್ಲಿನ ಅಭ್ಯರ್ಥಿಗಳು 
ಮೀಸಲಾತಿ ಆಧಾರದಲ್ಲಿ ಆಯ್ಕೆಯಾಗಿದ್ದು ಅವರುಗಳಿಗೆ ಸಂಬಂಧಿಸಿದಂತೆ ಸಿಂಧುತ್ವ ಪ್ರಮಾಣ ಪತ್ರವು ಸರ್ಕಾರಕ್ಕೆ ಸಕಾಲದಲ್ಲಿ ತಲುಪದಿರುವುದರಿಂದ 
ಸದರಿ ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಸಂಬಂಧಪಟ್ಟ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಮುಂದೆ ತಮ್ಮ 
ಆಯ್ಕೆಗೆ ಸಂಬಂಧಪಟ್ಟಂತೆ ಸಿಂಧುತ್ವ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು ಇಲ್ಲದಿದ್ದಲ್ಲಿ ನೇಮಕಾತಿ ಆದೇಶವು ರದ್ದುಗೊಳ್ಳುತ್ತದೆ. 

6. ಅಭ್ಯರ್ಥಿಯು ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ನಡವಳಿಕೆ ಪ್ರಮಾಣ ಪತ್ರವನ್ನು ಪಡೆದು ಕೆಲಸಕ್ಕೆ ಹಾಜರಾಗುವ ಸಮಯದಲ್ಲಿ 
ಹಾಜರುಪಡಿಸಬೇಕು. 

7. ಸ್ನಾತಕೋತ್ತರ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಸ್ನಾತಕೋತ್ತರ ವ್ಯಾಸಂಗವನ್ನು ಮುಂದುವರಿಸಲು ಅವಕಾಶವಿರುವುದಿಲ್ಲ. 

ಅಭ್ಯರ್ಥಿಯ ಜೇಷ್ಠತೆಯು ವಿಶೇಷ ಆಯ್ಕೆ ಸಮಿತಿಯು ನೀಡಿರುವ ಆಯ್ಕೆ ಪಟ್ಟಿಯ ಕ್ರಮಾಂಕದಂತೆ ಇರುತ್ತದೆ. 

ನೇಮಕಾತಿ ಮಾಡಿರುವ ಸ್ಥಳದ ಮಾರ್ಪಾಡಿಗಾಗಿ ಅಥವಾ ರದ್ದತಿಗಾಗಿ ಯಾವುದೇ ಮನವಿಗಳನ್ನು ಯಾವುದೇ ಕಾರಣಕ್ಕಾಗಲೀ 
ಪುರಸ್ಕರಿಸಲಾಗುವುದಿಲ್ಲ. 

ನೇಮಕಾತಿ ಮಾಡಿರುವ ಸ್ಥಳದಲ್ಲಿ ಯಾವುದೇ ಕಾರಣಕ್ಕಾಗಲೀ ಹುದ್ದೆ ಖಾಲಿ ಇಲ್ಲದಿದ್ದ ಪಕ್ಷದಲ್ಲಿ ಸದರಿ ಅಭ್ಯರ್ಥಿಗಳನ್ನು ನೇಮಕಾತಿ 
ಮಾಡಿರುವ ಜಿಲ್ಲೆಯ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಅಧಿಕಾರಿಯವರೊಂದಿಗೆ ಸಮಾಲೋಚಿಸಿ, ಆ ಜಿಲ್ಲೆಯಲ್ಲಿಯೇ ಖಾಲಿ ಇರುವ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹುದ್ದೆಗೆ ಬದಲಿ ನೇಮಕಾತಿ ಆದೇಶ 
ನೀಡಲು ಅಧಿಕಾರ ನೀಡಲಾಗಿದೆ. ಇಂತಹ ಪ್ರಕರಣಗಳಲ್ಲಿ ಕೈಗೊಂಡ ಕ್ರಮದ ಕುರಿತು ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ 
ಅಧಿಕಾರಿಯವರು ಸರ್ಕಾರಕ್ಕೆ ವರದಿ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಎಸ್‌. ಜಗದೀಶಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 




















ಅನುಬಂಧ 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಆಕುಕ 939 ಹೆಚ್‌ಎಸ್‌ಹೆಚ್‌ 2003, (ಭಾಗ) ಬೆಂಗಳೂರು, ದಿನಾಂಕ: 10ನೇ ನವೆಂಬರ್‌, 2004 
ಕ್ರಮ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಮೀಸಲಾತಿ ವರ್ಗ ಜನ್ಮ ದಿನಾಂಕ ನೇಮಕಾತಿ ಮಾಡಿರುವ ಸ್ಥಳ 
ಸಂಖ್ಯೆ 
1. ಡಾ: ಹರೀಶ್‌ ಎಂ.ಬಿ. ಜಿಎಂ(ಜಿ) 21.05.1976 ಪ್ರಾ.ಆ.ಕೇಂದ್ರ, ಕರ್ಜಗಿ ಅಫ್ಜಲ್‌ಪುರ 
ತಂದೆ: ಶ್ರೀ ಹೆಚ್‌.ವಿ. ಮಲ್ಲಪ್ಪ ತಾಲ್ಲೂಕು ಗುಲ್ಬರ್ಗಾ ಜಿಲ್ಲೆ. 
2971/72, ಅನುಗ್ರಹ, 6ನೇ ಮುಖ್ಯರಸ್ತೆ 
ಸ್ವಾಮಿ ವಿವೇಕಾನಂದ ಬಡಾವಣೆ, 
ದಾವಣಗೆರೆ ಜಿಲ್ಲೆ-4 
2. ಡಾ: ರವೀಶ್‌ ಕೆ. A-Ill (ಎ)(ಜಿ) 04.07.1969 ಪ್ರಾ.ಆ.ಕೇಂದ್ರ, ಸೋಮಯಾನಹಳ್ಳಿ, 
1-370, ಕೇರಾಫ್‌ ಜಾರ್ಜ್‌ ರೆಡ್ಡಿ ಕೋಲಾರ ಜಿಲ್ಲೆ. 
ಪಂಪ್‌ಹೌಸ್‌ ಎದುರು, ರಾಜೇಂದ್ರನಗರ 
ವಿ.ಕೋಟೆ, ಚಿಂತಾಮಣಿ, ಕೋಲಾರ 
ಜಿಲ್ಲೆ-563125. 
3. ಡಾ: ರವೀಂದ್ರ ಬಿ. ಗೌಡ ಸಿ-॥l (ಎ)(ಜಿ) 10.10.1972 ಜಿಲ್ಲಾ ಆಸ್ಪತ್ರೆ, ಗುಲ್ಬರ್ಗಾ. 
ಸಾರ್ವಜನಿಕ ಆಸ್ಪತ್ರೆ, 
ಮದ್ದೂರು, ಮಂಡ್ಯ ಜಿಲ್ಲೆ. 
4. ಡಾ: ಸುರೇಶ್‌ ಹೆಚ್‌.ವಿ. A-Il (ಎ)(ಜಿ) 20.07.1970 ಪ್ರಾ.ಆ.ಕೇಂದ್ರ, ಮಹದೇವಪುರ, 
ಪ್ರಾ.ಆ.ಕೇಂದ್ರ, ಬೆಸಗರಹಳ್ಳಿ ಎದುರು, ಮಂಡ್ಯಜಿಲ್ಲೆ. 
ಕೊಪ್ಪ ಹೋಬಳಿ, ಮದ್ದೂರು, 
ಮಂಡ್ಯ ಜಿಲ್ಲೆ-571419. 
5. ಡಾ: ಜಯಂತಿ ಆರ್‌. ಜಿಎಂ(ಎಫ್‌) 12.11.1972 ಪ್ರಾ.ಆ.ಕೇಂದ್ರ, ಯಲಚಿಗೆರೆ, 
1323/3, 7ನೇ ಅಡ್ಡರಸ್ತೆ, 7ನೇ ಮುಖ್ಯರಸ್ತೆ, ತುಮಕೂರು ಜಿಲ್ಲೆ. 
ಶ್ರೀರಾಮಪುರ, ಬೆಂಗಳೂರು-21. 







































































೫೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೯, ೨೦೦೪ ಭಾಗ - ೪ಎ 
ಕ್ರಮ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಮೀಸಲಾತಿ ವರ್ಗ ಜನ್ಮ ದಿನಾಂಕ ನೇಮಕಾತಿ ಮಾಡಿರುವ ಸ್ಥಳ 
ಸಂಖ್ಯೆ 

ಡಾ: ನಾಗರತ್ನ ಡಿ.ಎಸ್‌. ಜಿಎಂ(ಎಫ್‌) 20.10.1970 ಪ್ರಾ.ಆ.ಕೇಂದ್ರ, ದೊಡ್ಡಹುಲಿಕುಂಟೆ, 
ನಂ.99ಸಿ, 2ನೇ ಬಿ. ಅಡ್ಡರಸ್ತೆ, 5ನೇ ಬ್ಲಾಕ್‌, ತುಮಕೂರು ಜಿಲ್ಲೆ. 
ಕೋರಮಂಗಲ, ಬೆಂಗಳೂರು-95. 

7. ಡಾ: ನಿರ್ಮಲಾ ಟಿ. ಜಿಎಂ(ಎಫ್‌) 22.05.1970 | ಪ್ರಾ.ಆ.ಕೇಂದ್ರ, ದಸೂಡಿ, ತುಮಕೂರು 
ಪತಿ: ಡಾ:ಸುರೇಶ್‌ ಗದ್ದಿ, ಜಿಲ್ಲೆ. 
ಶ್ರೀರಾಂಪುರ ರೆಫರಲ್‌ ಆಸ್ಪತ್ರೆ, ಶ್ರೀರಾಂಪುರ, 
ಬೆಂಗಳೂರು-21. 

8. ಡಾ: ಜಗದೀಶ್‌ ಎಸ್‌. ಉಪ್ಪಿನ್‌ ಸಿ-॥॥ (ಬಿ)(ಜಿ) 01.12.1973 ಪ್ರಾ.ಆ.ಕೇಂದ್ರ, ಅರಕೆರೆ ದೇವದುರ್ಗ 
ತಂದೆ: ಶೀಲವಂತಪ್ಪ ಎಸ್‌. ಉಪ್ಪಿನ್‌, ತಾಲ್ಲೂಕು, ರಾಯಚೂರು ಜಿಲ್ಲೆ. 
ಶಹಾಪುರ ತಾಲ್ಲೂಕು, 
ಗುಲ್ಬರ್ಗಾ ಜಿಲ್ಲೆ-585223 

9. ಡಾ: ಗಂಗಾಧರ ಡಿ.ಜೆ. ಸಿ-॥॥ (ಬಿ)(ಜಿ) 01.07.1969 ಪ್ರಾ.ಆ.ಕೇಂದ್ರ, ಜವಳಗೇರಾ, 
ತಂದೆ: ಜಟ್ಟಪ್ಪ ಡಿ.ಕೆ. ಸಿಂಧನೂರು ತಾಲ್ಲೂಕು, ರಾಯಚೂರು 
ಪಿ ಅಂಡ್‌ ಟಿ ಕ್ವಾರ್ಟರ್ಸ್‌ ಹಿಂಭಾಗ, ಹೆಚ್‌ಂಕೆ ಜಿಲ್ಲೆ. 
ರಸ್ತೆ, ಚಿತ್ರದುರ್ಗ ಜಿಲ್ಲೆ-577501. 

10. ಡಾ: ಪ್ರಭು ಟಿ. ಸಿ-! (ಜಿ) 21.12.1970 ಪ್ರಾ.ಆ.ಕೇಂದ್ರ, ಕಕ್ಕೇರಾ, ಶೋರಾಪುರ 
1042, 6ನೇ ಅಡ್ಡರಸ್ತೆ, ಶ್ರೀರಾಂಪುರ, ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. 
ಬೆಂಗಳೂರು-21. 

11. ಡಾ: ಶಿವಕುಮಾರ್‌ ಕೆ.ಹೆಚ್‌. ಎಸ್‌ಸಿ(ಜಿ) 02.10.1972 ಪ್ರಾ.ಆ.ಕೇಂದ್ರ, ಪಿ.ಜಿ. ಹಳ್ಳಿ, ಬಳ್ಳಾರಿ 
ಕೇರಾಫ್‌: ಕಟ್ಟೆಬಸಪ್ಪ, ಮಾತೃ ಕುಟೀರ, ಜಿಲ್ಲೆ. 
ಪುತ್ತೂರು ಆಸ್ಪತ್ರೆ ಹಿಂಭಾಗ, ಗಾಂಧಿ 
ಕಾಲೋನಿ, ಹೊಸಪೇಟೆ ಅಂಚೆ, 
ಬಳ್ಳಾರಿ ಜಿಲ್ಲೆ. 

12. ಡಾ: ಕುಮಾರಸ್ವಾಮಿ ಎಂ.ಎನ್‌. ಎಸ್‌ಸಿ(ಜಿ) 14.12.1970 ಪ್ರಾ.ಆ.ಕೇಂದ್ರ, ಪೇಟೆ ಅಮ್ನಾಪುರ, 
1081, 10ನೇ ಮುಖ್ಯರಸ್ತೆ, ಆರ್‌ಪಿಸಿ ಶೋರಾಪುರ ತಾಲ್ಲೂಕು, ಗುಲ್ಬರ್ಗಾ 
ಬಡಾವಣೆ, ವಿಜಯನಗರ, ಬೆಂಗಳೂರು-40. ಜಿಲ್ಲೆ, 

13. ಡಾ: ಅಂಜನಮೂರ್ತಿ ಕೆ. ಎಸ್‌ಸಿ(ಜಿ) 10.10.1968 ಪ್ರಾ.ಆ.ಕೇಂದ್ರ, ಶ್ರೀನಿವಾಸಪುರ 
150, 24ನೇ ಮುಖ್ಯರಸ್ತೆ, ಶ್ರೀನಿವಾಸನಗರ, ಶೋರಾಪುರ ತಾಲ್ಲೂಕು, ಗುಲ್ಬರ್ಗಾ 
ನಂದಿನಿ ಬಡಾವಣೆ, ಬೆಂಗಳೂರು-96. ಜಿಲ್ಲೆ, 

14. ಡಾ: ದಯಾನಂದ ಸಾಗರ್‌ ಕೆ.ಬಿ. ಎಸ್‌ಸಿ(ಜಿ) 11.05.1972 ಪ್ರಾ.ಆ.ಕೇಂದ್ರ, ಬೆಟಗೇರಿ, 

1278, ಕೆಹೆಚ್‌ಬಿ ಕಾಲೋನಿ, ಕೆ.ಆರ್‌. ಕೊಪ್ಪಳ ಜಿಲ್ಲೆ. 
ಬಡಾವಣೆ, ತಿಪಟೂರು-572202, 
ತುಮಕೂರು ಜಿಲ್ಲೆ. 

15. | ಡಾ: ಕಾಂತರಾಜು ರಂಗದಾಸಪ್ಪ ಸಿ-!! (ಎ)(ಜಿ) 23.06.1960 ಪ್ರಾ.ಆ.ಕೇಂದ್ರ, ಭಾಗ್ಯನಗರ, 
ನಂ.2/158, 5ನೇ ಅಡ್ಡರಸ್ತೆ, 2ನೇ ಮುಖ್ಯರಸ್ತೆ, ಕೊಪ್ಪಳ ಜಿಲ್ಲೆ. 
ಗಾಂಧಿನಗರ, ಬೆಂಗಳೂರು-09. 

16. | ಡಾ: ರಾಜಶೇಖರ ಬಿ. ಸಿ-!! (ಎ)(ಜಿ) 17.11.1971 ಪ್ರಾ.ಆ.ಕೇಂದ್ರ, ಗಾಜರಕೋಟೆ, 
ತಂದೆ: ಎಸ್‌. ಬೋರಯ್ಯ, ಯಾದಗೀರ್‌ ತಾಲ್ಲೂಕು, ಗುಲ್ಬರ್ಗಾ 
300/5, ಜೆ.ಎಸ್‌.ಎಸ್‌. ಪಬ್ಬಿಕ್‌ ಸ್ಕೂಲ್‌ ಜಿಲ್ಲೆ. 
ಎದುರು, ವಿನಯಮಾರ್ಗ, ಸಿದ್ದಾರ್ಥನಗರ, 
ಮೈಸೂರು-570011. 

17. |ಡಾ: ಶೋಭಾ ಎಂ.ಜೆ. ಸಿ-॥॥ (ಎ)(ಎಫ್‌) 24.05.1972 ಪ್ರಾ.ಆ.ಕೇಂದ್ರ, ಚಂದಗಾಲ, ಮಂಡ್ಯ 
ಕೇರಾಫ್‌: ಶಿವಣ್ಣ, ಶಿವಕೃಪ, ಜಿಲ್ಲೆ. 

158, ಸ್ವರ್ಣಸಂದ್ರ, ಮಂಡ್ಯ ಜಿಲ್ಲೆ. 

18. ಡಾ: ಶಿವಸ್ವಾಮಿ ಎಸ್‌. ಎಸ್‌ಸಿ(ಜಿ) 01.06.1974 ಪ್ರಾ.ಆ.ಕೇಂದ್ರ, ರೇವೂರ, ಅಪ್ಜಲಪುರ 
1143/9-ಎ, 7ನೇ ಮುಖ್ಯರಸ್ತೆ, 3ನೇ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. 
ಅಡ್ಡರಸ್ತೆ, ವಿದ್ಯಾರಣ್ಯಪುರ, ಮೈಸೂರು. 

19. | ಡಾ: ಕರಿಯಪ್ಪ ಸಿ.ಜಿ. ಸಿ-!! (ಎ)(ಜಿ) 15.07.1972 ಪ್ರಾ.ಆ.ಕೇಂದ್ರ, ಕಳಸಾಪುರ, 








ಪ್ರಾ.ಆ.ಕೇಂದ್ರ, ಕಳಸಾಪುರ, 
ಚಿಕ್ಕಮಗಳೂರು ಜಿಲೆ. 











ಚಿಕ್ಕಮಗಳೂರು ಜಿಲ್ಲೆ. 





















































ಭಾಗ - ೪ಎ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೯, ೨೦೦೪ ೫೦೩ 
ಕ್ರಮ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಮೀಸಲಾತಿ ವರ್ಗ ಜನ್ಮ ದಿನಾಂಕ ನೇಮಕಾತಿ ಮಾಡಿರುವ ಸ್ಥಳ 
ಸಂಖ್ಯೆ 
20. ಡಾ: ಶ್ರೀನಿವಾಸ್‌ ಬಿ. ಎಸ್‌ಸಿ(ಜಿ) 01.06.1963 ಪ್ರಾ.ಆ.ಕೇಂದ್ರ, ಶ್ರೀರಾಮ್‌ನಗರ 

ನಂ. 30, ಖಾನಾಪುರ ರಸ್ತೆ ಕ್ಯಾಂಪ್‌, ಕೊಪ್ಪಳ ಜಿಲ್ಲೆ. 
ಬೆಳಗಾಂ ಜಿಲ್ಲೆ. 

21. | ಡಾ: ರಾಮಚಂದ್ರ ವೈ. ಎಸ್‌ಸಿ(ಜಿ) 16.01.1969 ಸಾರ್ವಜನಿಕ ಆಸ್ಪತ್ರೆ, ಬಾಗೇಪಲ್ಲಿ, 
ತಂದೆ: ಎನ್‌. ಎಲ್ಲಪ್ಪ ಕೋಲಾರ ಜಿಲ್ಲೆ. 
ಮುತ್ಸಂದ್ರ ಅಂಚೆ, ವರ್ತೂರು ಮಾರ್ಗ, 
ಬೆಂಗಳೂರು-87. 

22. ಡಾ: ಶಶಿಧರ, ಎಸ್‌ಟಿ(ಜಿ) 23.03.1970 ಪ್ರಾ.ಆ.ಕೇಂದ್ರ, ಮಹಾಗಾಂವ್‌, 
854/26, ಶಿವಕುಮಾರಸ್ವಾಮಿ ನಗರ, 1ನೇ ಗುಲ್ಬರ್ಗಾ ಜಿಲ್ಲೆ. 
ಹಂತ, ದಾವಣಗೆರೆ ಜಿಲ್ಲೆ-577005. 

23. | ಡಾ: ಯಶ್‌ರಾಜ್‌ ಜಿ. ಎಸ್‌ಸಿ(ಜಿ) 20.07.1975 ಪ್ರಾ.ಆ.ಕೇಂದ್ರ, ಕವಲೂರು, ಕೊಪ್ಪಳ 
724, 4ನೇ ಬಿ. ಅಡ್ಡರಸ್ತೆ, 7ನೇ ಮುಖ್ಯರಸ್ತೆ ಜಿಲ್ಲೆ. 
ಕಲ್ಯಾಣ ನಗರ, 1ನೇ ಬ್ಲಾಕ್‌, 
ಬೆಂಗಳೂರು-43. 

24. ಡಾ: ರಾಜಶೇಖರ ಮೂರ್ತಿ ಎಸ್‌ಸಿ(ಜಿ) 13.03.1963 ಸಾರ್ವಜನಿಕ ಆಸ್ಪತ್ರೆ, ಲಿಂಗಸೂಗೂರು, 
ವೈದ್ಯಾಧಿಕಾರಿ, ಇಂದಿರಾಗಾಂಧಿ ರಾಯಚೂರು ಜಿಲ್ಲೆ. 
ಇನ್ಸ್‌ಟ್ಯೂಟ್‌ ಆಫ್‌ ಚೈಲ್ಡ್‌ ಹೆಲ್ತ್‌ ಸೌತ್‌ 
ಹಾಸ್ಪಿಟಲ್‌ ಕಾಂಪ್ಲೆಕ್ಸ್‌ ಡಿಆರ್‌ಸಿ ಪೋಸ್ಟ್‌, 
ಬೆಂಗಳೂರು-29. 

25. ಡಾ: ಮಂಜುನಾಥ ಡಿ.ಎನ್‌. ಎಸ್‌ಸಿ(ಜಿ) 14.07.1970 ಪ್ರಾ.ಆ.ಕೇಂದ್ರ, ಪಂಡರಹಳ್ಳಿ, 
ತಂದೆ: ಡಿ.ಎನ್‌. ನಾಗಲಿಂಗಪ್ಪ, ನಿವೃತ್ತ ಚಿತ್ರದುರ್ಗ ಜಿಲ್ಲೆ. 
ಪೋಸ್ಟ್‌ ಮಾಸ್ಟರ್‌, ಗಾಂಧಿನಗರ, ಚಳ್ಳಕೆರೆ, 
ಚಿತ್ರದುರ್ಗ. 

26. ಡಾ: ನರಸಿಂಹಮೂರ್ತಿ ವಿ. ಎಸ್‌ಸಿ(ಜಿ) 09.11.1973 ಸಾರ್ವಜನಿಕ ಆಸ್ಪತ್ರೆ, ಬಾಗೇಪಲ್ಲಿ 
112, 1ನೇ ಮುಖ್ಯರಸ್ತೆ, ರಾಮಕೃಷ್ಣ ಬ್ಲಾಕ್‌, ಕೋಲಾರ ಜಿಲ್ಲೆ. 
ತ್ಯಾಗರಾಜನಗರ, ಬೆಂಗಳೂರು-28. 

27. ಡಾ: ಶೆಟ್ಟಣ್ಣವರ್‌ ಎಸ್‌.ಬಿ. ಎಸ್‌ಸಿ(ಜಿ) 17.11.1971 ಪ್ರಾ.ಆ.ಕೇಂದ್ರ, ಕೊರಾಳಿ, ಅಳಂದ 
ಕೇರಾಫ್‌: ಬಿ.ಎನ್‌. ಶೆಟ್ಟಣ್ಣವರ್‌ ಕುಸುಮ್‌ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. 
ನಿವೇಶನ ಸಂಖ್ಯೆ: 51/ ಬಿ, ಫ್ಲಾಟ್‌ ನಂ. 4, 
ಶಾಹೂನಗರ, ಬೆಳಗಾಂ ಜಿಲ್ಲೆ-590010. 

28. ಡಾ: ಚಂದ್ರಕಾಂತ್‌, ಎಸ್‌ಟಿ(ಜಿ) 18.02.1974 ಸಾರ್ವಜನಿಕ ಆಸ್ಪತ್ರೆ, ಯಾದಗೀರ್‌, 
ಎ-4, ಸಾರ್ವಜನಿಕ ಆಸ್ಪತ್ರೆ, ಯಾದಗೀರ್‌, ಗುಲ್ಬರ್ಗಾ ಜಿಲ್ಲೆ. 
ಗುಲ್ಬರ್ಗಾ ಜಿಲ್ಲೆ. 

29. ಡಾ: ಶ್ರೀಧರ ಕೆ.ಜಿ. ಸಿ-!| (ಎ)(ಜಿ) 12.08.1973 ಪ್ರಾ.ಆ.ಕೇಂದ್ರ, ಹಿರೇಬೊಮ್ವನಹಳ್ಳಿ, 
1065, 7ನೇ ಮುಖ್ಯರಸ್ತೆ, ವಿಜಯನಗರ, ಕೊಪ್ಪಳ ಜಿಲ್ಲೆ. 
ಬೆಂಗಳೂರು-40. 

30. | ಡಾ: ದಯಾನಂದ ಕುಮಾರ್‌ ಎನ್‌.ಕೆ. ಸಿ-!| (ಎ)(ಜಿ) 06.05.1975 ಪ್ರಾ.ಆ.ಕೇಂದ್ರ, ದೊಡ್ಡದಂಗುಡು, ಟಿ. 
ನಂ.44, 2ನೇ ಅಡ್ಡರಸ್ತೆ, ಕೆಇಬಿ ಕಾಲೋನಿ, ನರಸೀಪುರ ತಾಲ್ಲೂಕು, ಮೈಸೂರು ಜಿಲ್ಲೆ. 
ಉದಯಗಿರಿ, ಮೈಸೂರು-19. 

31. | ಡಾ: ಸಂಪತ್‌ಸಿಂಗ್‌ ಆರ್‌. ಸಿ-!| (ಎ)(ಜಿ) 20.01.1974 ಪ್ರಾ.ಆ.ಕೇಂದ್ರ, ಸವಡಿ ರೋಣ 
ಕೇರಾಫ್‌: ಪಿ.ಡಿ. ರಂಗಾವಾಲೆ, ರಾಜಪುತ್‌ ತಾಲ್ಲೂಕು, ಗದಗ ಜಿಲ್ಲೆ. 
ರಸ್ತೆ, ಬೆಟಗೇರಿ, ಗದಗ ಜಿಲ್ಲೆ-582102. 

32. | ಡಾ: ಗಿರೀಶ್‌ಕುಮಾರ್‌ ಎಲ್‌. ಸಿ-! (ಎ)(ಜಿ) 18.07.1974 | ಪ್ರಾ.ಆ.ಕೇಂದ್ರ, ಸರಸಾಂಬ, ಅಳಂದ 








624/31, "ಶ್ರೀನಿಧಿ? 

ತೆರೆಸಾ ಗಾರ್ಡನ್‌ ಅಪಾರ್ಟ್‌ಮೆಂಟ್‌ 
ಎದುರು, ಇಟ್ಟುಮಡು ಬಡಾವಣೆ, ಬನಶಂಕರಿ 
3ನೇ ಹಂತ, ಬೆಂಗಳೂರು-85. 











ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. 







































































೫೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೯, ೨೦೦೪ ಭಾಗ - ೪ಎ 
ಕ್ರಮ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಮೀಸಲಾತಿ ವರ್ಗ ಜನ್ಮ ದಿನಾಂಕ ನೇಮಕಾತಿ ಮಾಡಿರುವ ಸ್ಥಳ 
ಸಂಖ್ಯೆ 
33. | ಡಾ: ರಾಘವೇಂದ್ರ ಪ್ರಸಾದ್‌ ಕೆ.ಯು. ಸಿ-॥ (ಎ)(ಜಿ) 10.06.1974 ಪ್ರಾ.ಆ.ಕೇಂದ್ರ, ಆನೆಹೊಸೂರು, 

ತಂದೆ: ಕೆ. ಉಮಾಪತಿ, ಲಿಂಗಸೂಗೂರು ತಾಲ್ಲೂಕು, 
ಎಸ್‌.ಎನ್‌. ಪೇಟೆ, 6ನೇ ಅಡ್ಡರಸ್ತೆ, ದೊಡ್ಡಪ್ಪ ರಾಯಚೂರು ಜಿಲ್ಲೆ. 
ಹೌಸ್‌ ಎದುರು, ಬಳ್ಳಾರಿ-583101. 

34. | ಡಾ: ಮಿರ್ಜಾ ಸಾಬಿರ್‌ ಹುಸೇನ್‌ ಸಿ-॥ (ಬಿ)(ಜಿ) 10.02.1967 ಪ್ರಾ.ಆ.ಕೇಂದ್ರ, ತಾಳಗುಪ್ಪ, 
6ನೇ ಕ್ರಾಸ್‌, ಟ್ಯಾಂಕ್‌ ಮೊಹಲ್ಲಾ, ಶಿವಮೊಗ್ಗ ಜಿಲ್ಲೆ. 
ಶಿವಮೊಗ್ಗ ಜಿಲ್ಲೆ-577201. 

35. | ಡಾ: ಮಹಮದ್‌ ಸಾದಿಖ್‌ ಸಿ-॥ (ಬಿ)(ಜಿ) 30.01.1972 ಪ್ರಾ.ಆ.ಘಟಕ, ಬಾಸೂರು, ಕಡೂರು 
ತಂದೆ: ಡಾ: ಎಸ್‌.ಎಂ. ದಸ್ತಗಿರ್‌, ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ. 
ರೈಲ್ವೆ ಸ್ಟೇಷನ್‌ ರಸ್ತೆ, ಕಡೂರು ಅಂಚೆ, 
ಚಿಕ್ಕಮಗಳೂರು ಜಿಲ್ಲೆ-577548. 

36. | ಡಾ: ರೇಣುಕಾದೇವಿ ಟಿ.ಎಸ್‌. ಸಿ- (ಎಫ್‌) 02.05.1969 | ಪ್ರಾ.ಆ.ಕೇಂದ್ರ, ಕಲಕುಣಿ, ಮಳವಳ್ಳಿ 
ಪ್ರಾ.ಆ.ಕೇಂದ್ರ, ಕಲಕುಣಿ, ತಾಲ್ಲೂಕು, ಮಂಡ್ಯ ಜಿಲ್ಲೆ. 
ಮಳವಳ್ಳಿ ತಾ: ಮಂಡ್ಯ ಜಿಲ್ಲೆ. 

37. | ಡಾ: ಮಸ್ರತ್‌ ಬೇಗಂ, ಸಿ-! (ಎಫ್‌) 15.02.1970 ಪ್ರಾ.ಆ.ಕೇಂದ್ರ, ಅಯೋಧ್ಯನಗರ, 
ಕೇರಾಫ್‌ ಡಾ: ಮಸ್ರತ್‌ ಎನ್‌. ಮೊಹಿಸಿನ್‌, ಹುಬ್ಬಳ್ಳಿ. 
ನಂ.1, ವಿಶ್ವೇಶ್ವರ ನಗರ, ಹುಬ್ಬಳ್ಳಿ-32, 
ಧಾರವಾಡ ಜಿಲ್ಲೆ. 

38. | ಡಾ: ವಾಸಂತಿಕಾ ಸಂಜೀವ್‌ ನಾಂಡ್ರೆ, ಸಿ-॥॥ (ಬಿ)(ಎಫ್‌) 21.05.1970 ಪ್ರಾ.ಆ.ಕೇಂದ್ರ, ಹೊಸಕೋಟೆ, 
ಫ್ಲಾಟ್‌ ನಂ.2502, ರಾಮದುರ್ಗ ತಾಲ್ಲೂಕು, ಬೆಳಗಾಂ ಜಿಲ್ಲೆ. 
ಸೆಕ್ಟರ್‌-12, ಇನ್‌ಕಂ ಟಾಕ್ಸ್‌ ಕಾಲೋನಿ, 
ಮಹಾಂತೇಶನಗರ, ಬೆಳಗಾಂ ಜಿಲ್ಲೆ-16. 

39. ಡಾ: ಉಮಾದೇವಿ ಎಂ. ಎಸ್‌ಸಿ (ಎಫ್‌) 06.03.1969 ಪ್ರಾ.ಆ.ಕೇಂದ್ರ, ಕೋಟೆಕೊಪ್ಪ, ಕನಕಪುರ 
2097/ಎ, 1ನೇ ಮಹಡಿ, 8ನೇ ಮುಖ್ಯರಸ್ತೆ, ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ 
7ನೇ ಬ್ಲಾಕ್‌, 2ನೇ ಹಂತ ರಾಜಾಜಿನಗರ, ಜಿಲ್ಲೆ. 
ಬೆಂಗಳೂರು-10. 

40. ಡಾ: ಪೂರ್ಣಿಮ ಎ.ಎಸ್‌. ಎಸ್‌ಸಿ (ಎಫ್‌) 18.10.1971 ಪ್ರಾ.ಆ.ಕೇಂದ್ರ, ಹೊಸಕೋಟೆ, 

17, ಉಮಾಶಂಕರ ಕೃಪ, ಕೆಹೆಚ್‌ಬಿ ನಂಜನಗೂಡು ತಾಲ್ಲೂಕು, 
ಕಾಲೋನಿ, ವಿಶ್ವೇಶ್ವರ ನಗರ, 2ನೇ ಹಂತ ಮೈಸೂರು ಜಿಲ್ಲೆ. 
ಮೈಸೂರು-8. 

41. ಡಾ: ಪ್ರತಿಭಾ ಎಂ.ಎಸ್‌. ಎಸ್‌ಸಿ (ಎಫ್‌) 18.04.1973 ಸ.ಆ. ಕೇಂದ್ರ, ಸಿದ್ದಾಪುರ, 
ತಂದೆ: ಲೇಟ್‌: ಜೆ.ಸಿದ್ದಯ್ಯ, 79, ವೀವರ್ಸ್‌ ವೀರಾಜಪೇಟೆ ತಾಲ್ಲೂಕು, ಕೊಡಗು 
ಕಾಲೋನಿ, ವಿಶ್ವೇಶ್ವರ ನಗರ, ಮೈಸೂರು-8. ಜಿಲ್ಲೆ, 

42, ಡಾ: ಭಾರತಿ ಡಿ.ಕೆ. ಎಸ್‌ಸಿ (ಎಫ್‌) 23.06.1972 ಸಾರ್ವಜನಿಕ ಆಸ್ಪತ್ರೆ, ಸಂಡೂರು, 
ಪತಿ: ಯೋಗೇಂದ್ರ ಎ. ನಾಯಕ್‌, ಬಳ್ಳಾರಿ ಜಿಲ್ಲೆ. 
ಫ್ಲಾಟ್‌ ನಂ.16, ಚೈತನ್ಯ ನಿವಾಸ್‌ ಅಗಡಿ 
ಮಾರಪ್ಪ ಕಾಂಪೌಂಡು, ಮುಬಾರಕ್‌ ಟಾಕೀಸ್‌ 
ಹಿಂಭಾಗ, ಬಳ್ಳಾರಿ. 

43. | ಡಾ: ನಾಗಮಣಿ ಎಸ್‌.ಡಿ. ಎಸ್‌ಸಿ (ಎಫ್‌) 28.06.1973 ಸ.ಆ. ಕೇಂದ್ರ, ಮರಡಿಹಳ್ಳಿ, ಚಿತ್ರದುರ್ಗ 
ತಂದೆ: ಹೆಚ್‌.ದಾಸಪ್ಪ, ನಂ.1531, 7ನೇ ಜಿಲ್ಲೆ 
ಮುಖ್ಯರಸ್ತೆ, ಆರ್‌ಪಿಸಿ ಬಡಾವಣೆ, 
ವಿಜಯನಗರ, ಬೆಂಗಳೂರು-40. 

4. | ಡಾ: ನಿರ್ಮಲ್‌ ಜಯಂತಿ, ಎಸ್‌ಸಿ (ಎಫ್‌) 30.04.1972 | ಪ್ರಾ.ಆ.ಕೇಂದ್ರ, ಕೊನೆಘಟ್ಟ, 

234/1, 4ನೇ ಮುಖ್ಯರಸ್ತೆ, ವಿವೇಕನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
ಬೆಂಗಳೂರು-47. 

45. | ಡಾ: ಮೊಹಮದ್‌ ಷರೀಫ್‌ ಆರ್‌. ಸಿ-॥ (ಬಿ)(ಜಿ) 21.05.1972 ಪ್ರಾ.ಆ.ಕೇಂದ್ರ, ಜೂಲುಪಾಳ್ಯ, 
ತಂದೆ: ಹೆಚ್‌. ರೆಹಮಾನ್‌ ಷರೀಫ್‌, ಕೋಲಾರ ಜಿಲ್ಲೆ. 
ಉಪ್ಪಾರಹಳ್ಳಿ, ಲಕ್ಷ್ಮೀಪುರ ಅಂಚೆ, ನೆಲವಾಡಿ 
ಹೋಬಳಿ, ಶ್ರೀನಿವಾಸಪುರ ತಾಲ್ಲೂಕು, 
ಕೋಲಾರ ಜಿಲ್ಲೆ. 

ಸಿ.ಎಸ್‌. ಜಗದೀಶಯ 
ಪಿ.ಆರ್‌.680 ಬ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 





